ki ಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


: 1195 
: ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ 
16.03.2021. 


: ಮಾನ್ಯ ಸಣ್ಣ ಕೈಗಾರಿಕೆ ಹಾಗೂ ವಾರ್ತಾ 
ಮತ್ತು ಸಾರ್ವಜನಿಕ ಸಂಪರ್ಕ ಸಜಿವರು 


ಕ್ರ. ಪುಶ್ನೆ ಉತ್ತರ 
ಸಂ 2017-18 2018-19 2019-20 
ಅ) ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ 
ಇಲಾಖೆ ಮತ್ತು ಕರ್ನಾಟಕ ಚಲನಚಿತ್ರ 
ಅಕಾಡೆಮಿಯ ಸಹಯೋಗದೊಂದಿಗೆ ಕಳೆದ | 
ಮೂರು ವರ್ಷಗಳಲ್ಲಿ ಬೆಂಗಳೂರು ರೂ. 665.38 ರೂ. 461.87 ರೂ.779.65 
ಅಂತರಾಷ್ಟೀೀಯ ಚಲನಚಿತ್ರೋತ್ಸವಕ್ಕೆ, ಲಕ್ಷಗಳು ಲಕ್ಷಗಳು ಲಕ್ಷಗಳು 
ಮಾಡಲಾದ ಒಟ್ಟು ವೆಚ್ಚಗಳು ಮತ್ತು 
ಆಡಳಿತಾತ್ಮಕ್ತ ವೆಚ್ಚಗಳಷ್ಟು? (ಪ್ರತ್ಯೇಕವಾಗಿ | ಸಂಪೂರ್ಣವಾದ ವಿವರಗಳನ್ನು ಅನುಬಂಧ ರಲ್ಲ 
ಸಂಪೂರ್ಣ ವಿವರಗಳನ್ನು ನೀಡುವುದು) ಲಗತ್ತಿಸಿದೆ 
ಆ) ಅಂತರಾಷ್ಟಿಕಿಯ ಚಲನಚಿತ್ರೋತ್ಸವದ 
ಉದ್ದಾಟಿನಾ ಮತ್ತು ಮುಕ್ತಾಯ ರೂ. 224.94 ರೂ. 16.60 ರೂ.245.24 
ಸಮಾರಂಭಕ್ಕೆ ಮಾಡಲಾದ ಖರ್ಚುಗಳು ಲಕ್ಷಗಳು ಲಕ್ಷಗಳು ಲಕ್ಷಗಳು 
ಎಷ್ಟು? (ಸಂಪೂರ್ಣ ವಿವರ ನೀಡುವುದು) 
ವಿವರಗಳನ್ನು ಅನುಬಂಧ-2 ರಲ್ಲಿ ಲಗತ್ತಿಸಿದೆ 
ಇ) ಅಂತರಾಷ್ಟಿೀಯ ಚಲನಚಿತ್ರೋತ್ಸವದಲ್ಲಿ 
ಪ್ರದರ್ಶನ ಮಾಡಿದ ಚಲನಚಿತ್ರಗಳಿಗೆ 
ರಾಜಸ್ವ (ಣ೦YALTN) ರೂಪದಲ್ಲಿ `ಸಂದಾಯ ರೂ. 40.69 ರೂ. 47.51 ರೂ.50.39 
ಮಾಡಿದ ಹಣವೆಷ್ಟು; (ಸಂಪೂರ್ಣ ವಿವರ ಲಕ್ಷಗಳು ಲಕ್ಷಗಳು ಲಕ್ಷಗಳು 
ನೀಡುವುದು) 
ಈ) | ಅಂತರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ 
ಸಿಗ್ನೇಚರ್‌ ಫಿಲ್ಮ್‌ ಗೆ ತಗುಲಿದ ವೆಚ್ಚವೆಷ್ಟು; ರೂ.10.00 ರೂ.4.97 ರೂ.8.79 
(ಸಂಪೂರ್ಣ ವಿವರ ನೀಡುವುದು) ಲಕ್ಷಗಳು ಲಕ್ಷಗಳು ಲಕ್ಷಗಳು 
ಉ) ಅಂತರಾಷ್ಟಿಕಿಯ ಚಲನಚಿತ್ರೋತ್ಸವದಲ್ಲಿ | ನೀಡಲಾಗಿದೆ ನೀಡಲಾಗಿದೆ ನೀಡಲಾಗಿದೆ 
46 ವಿನಾಯಿತಿಯನ್ನು ನೀಡಲಾಯಿತೇ; | ರೂ.425.00 ರೂ. 200.00 -ರೂ. 452.24 
(ವಿವರಗಳನ್ನು ನೀಡುವುದು) ಲಕ್ಷಗಳು ಲಕ್ಷಗಳು ಲಕ್ಷಗಳು 


ಊ) |ಪುಸಕ್ತ ಬೆಂಗಳೂರು ಅಂತರಾಷ್ಟಿೀಯ 
ಚಲನಚಿತ್ರೋತ್ಸವಕ್ಕೆ ಮಾಡಲಾಗುತಿರುವ 
ಒಟ್ಟು ವೆಚ್ಛಗಳು ಎಷ್ಟು? (ಉದ್ವಾಟಿನಾ 
ಸಮಾರಂಭದ 


ಮತ್ತು ಮುಕ್ತಾಯ 
ವಿವರಗಳನ್ನಯ ' ಪ್ರತ್ಯೇಕವಾಗಿ 
ನೀಡುವುದು) 


೨೫0೦-21ನೇ ಸಾಲಿನ ಆಯವ್ಯಯದಲ್ಲಿ ಅಂತರರಾಷ್ಟಿಸಿಯ 
ಚಲನಚಿತ್ಫೋತ್ಸವಕಾಗಿ ಒದಗಿಸಿದ್ದ ರೂ.100.00 
ಲಕಗಳನ್ನು ಪುಸಕ್ತ ಬೆಂಗಳೂರು ಅಂತರಾಷ್ಟೀಯ 
ಚಲನಚಿತ್ರೋತ್ಸವವನ್ನು ಏರ್ಪಡಿಸಲು ಸರ್ಕಾರದ ಆದೇಶ 
ಸಂಕೆಸಿಖು-ಪಿಐವಫ್‌/ 46/2020, ದಿನಾಂಕ: 02.11.2020ರಲ್ಲಿ 
ಬಿಡುಗಡೆ ಮಾಡಲಾಗಿದೆ. ಈ ರೂ. 100.00 
ಲಕ್ಷಗಳಲ್ಲಿ ಕಳೆದ ವರ್ಷದ ಅಂದರೆ 2019-20ನೇ ಸಾಲಿನಲ್ಲಿ 
ಏರ್ಪಡಿಸಲಾಗಿದ್ದ 12ನೇ ಬೆಂಗಳೂರು ಅಂತರಾಷ್ಟಿಳಿಯ 
ಚಿತ್ರೋತ್ಸವದ ಬಾಕಿ ಉಳಿದಿದ್ದ ಬಿಲ್‌ಗಳು ಸೇರಿದಂತೆ 
ಇಲ್ಲಿಯವರೆಗೆ ರೂ.5290,610/-ಗಳನ್ನು ವೆಚ್ಚ 
ಮಾಡಲಾಗಿದ್ದು, ಪ್ರಸಕ್ತ ರೂ. 47,09,390/- ಅನುದಾನ 
ಬಾಕಿ ಉಳಿದಿದೆ. 


ಕರ್ನಾಟಿಕ ಚಲನಚಿತ್ರ ಅಕಾಡೆಮಿಯ ಮಾನ್ಯ ಅಧ್ಯಕ್ಷರು 
13ನೇ ಬೆಂಗಳೂರು ಅಂತಾರಾಷ್ಟಿಕಿಯ ಚಲನಚಿತ್ರೋತ್ಸವ 
ವನ್ನು ಏರ್ಪಡಿಸಲು ರೂ.7.00 ಕೋಟಿ + ರೂ.150 ಕೋಟಿ 
ಜಿ.ಎಸ್‌.ಟಿ ಸೇರಿ ಒಟ್ಟು 8.50 ಕೋಟಿ ಹೆಚ್ಚುವರಿ ಅನುದಾನ 
ಕೋರಿದ್ದು, ಸರ್ಕಾರದ ಆದೇಶ ಸಂ: ಕೆಸಿಐ-ಪಿಐಎಫ್‌- 
46/2020, ದಿ:10.03.2021ರಲ್ಲಿ ರೂ.200.00 ಲಕ್ಷಗಳನ್ನು 
13ನೇ ಬೆಂಗಳೂರು ಅಂತರರಾಷ್ಟೀಯ ಚಲನಚಿತ್ರೋತ್ಸವ 
ಕ್ಕಾಗಿ ಹೆಚ್ಚುವರಿಯಾಗಿ ಬಿಡುಗಡೆ ಮಾಡಲಾಗಿದೆ. 


ಪ್ರಸಕ್ತ ಅಂದರೆ 13ನೇ ಬೆಂಗಳೂರು ಅಂತರಾಷ್ಟೀಯ 
ಚಲನಚಿತ್ರೋತ್ಸವ ಏರ್ಪಡಿಸುವುದಕ್ಕಾಗಿ ಸರ್ಕಾರದಿಂದ 
ಇದುವರೆಗೆ ಒಟ್ಟು ರೂ.300.00 ಲಕ್ಷಗಳನ್ನು ಬಿಡುಗಡೆ 
ಮಾಡಲಾಗಿದೆ. 


13ನೇ ಬೆಂಗಳೂರು ಅಂತರಾಷ್ಟಿನಿಯ ಚಲನಚಿತ್ರೋತ್ಸವದ 
ಕಾರ್ಯಕ್ರಮ ಪಟ್ಟಿಯು ಪರಿಶೀಲನೆಯಲ್ಲಿದ್ದು, ತಯಾರಿಕಾ 
ಹಂತದಲ್ಲಿದೆ. 


KCl-PIP/69/2021-INFO-KC-SEC 


ನ್ನು 


(ಸಿ.ಸಿ.ಪಾಟೀಲ್‌) 
ಮಾನ್ಯ ಸಣ್ಣ ಕೈಗಾರಿಕೆ ಹಾಗೂ 
ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಸಚಿವರು 


ಅನುಬಂಧ - 1 


2017-18ರ ಸಾಲಿನಲ್ಲಿ 10ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಮಾಡಲಾದ 
ಒಟ್ಟು ವೆಚ್ಚಗಳು ಮತ್ತು ಆಡಳಿತಾತ್ಮಕ ವೆಚ್ಚಗಳ ಸಂಪೂರ್ಣ ವಿವರಗಳು 


ಕಾರ್ಯಕ್ರಮದ ವಿವರ ಖರ್ಟು (ರೂ.ಗಳಲ್ಲಿ) 
10ನೇ ಚಿತ್ರೋತ್ಸವ ಸಿಬ್ಬಂದಿ! ಸಂಘಕರು/ಸ್ಟ್ವಯಂಸೇವಕರ 
' ಸಂಭಾವನೆ. 39,70,684.00 
ಉದ್ದಾಟಿನಾ ಹಾಗೂ ಸಮಾರೋಪ ಸಮಾರಂಭ 
2,24,94,000.00 
ಚಿತ್ರೋತ್ಸವ ಲೆಟರ್‌ ಹೆಡ್‌, ಮೀಡಿಯಾಕಿಟ್‌, ಲಾಂಛನ, 
ಮೊಮೆಂಟೊ, ಡೆಲಿಗೇಟ್‌ ಬ್ಯಾಡ್ಜ್‌, ಪಾಸ್‌, ರಿಜಿಸ್ಟೇಶನ್‌ ಫಾರಂ, 
ಕಾರುಪಾಸ್‌, ಪೈಲ್‌, ಇತ್ಯಾದಿ. 956,336.00 
ವಾಹನ ಬಾಡಿಗೆ 25,61,154.00 
ಸಿಗ್ನೇಚರ್‌ ಫಿಲಂ 10,00,000.00 
ವಸತಿ (ಹೋಟೆಲ್‌ ವಾಸ್ತವ್ಯ) ! ಅತಿಥ್ಯ ವೆಚ್ಚ 55,32,52400 
ಏರ್‌ ಟೆಲ್‌ ಬಿಲ್ಲು 55,986.00 
ಲೇಖನ ಸಾಮಗ್ರಿ ಮತ್ತು ಸ್ವಚ್ನತಾ ಸಾಮಾಗ್ರಿ ಖರೀದಿ 
155,237.00 
ಅಂಚೆ ವೆಚ್ಚ! ಕೊರಿಯರ್‌ ವೆಚ್ಚ 
2,696.00 
ರಾಯಲ್ವಿ ಫೀ 40,69,000.00 
ವಿದೇಶಿ ಚಿತ್ರಗಳ ಸಾಗಾಣಿಕೆ - ಕಸ್ಟಂ ಸುಂಕ 1,68,112.00 
ಕಂಪ್ಯೂಟರ್‌, ಲ್ಯಾಪ್‌ಟಾಪ್‌, ಪ್ರಿಂಟರ್‌ ಉಪಕರಣ ಖರೀದಿ / 
ಬಾಡಿಗೆ, ಇತ್ಯಾದಿ 3,66,937.00 
ಪ್ರಿಟ್‌ ಹ್ಯಾಂಡ್ಲಿಂಗ್‌ ಚಾರ್ಜಸ್‌ 141,300.00 
ಚಿತ್ರೋತ್ಸವ ಚಿತ್ರಗಳ ಬಹುಮಾನ 27,76,000.00 
ವಿಮಾನ ಪ್ರಯಾಣ ವೆಚ್ಚ 46,13,076.00 
ಫಿಲ್ಮಂ ಸಲೆಕ್ಷನ್‌ ಪ್ಯಾನಲ್‌ / ಆಡಿಯೋ ವಿಷ್ಯಯಲ್ಸ್‌, 
ಕನ್ಕರ್‌ಟರ್‌, ತಾಂತಿಕ ಉಪಕರಣಗಳ ಬಾಡಿಗೆ ಇತ್ಯಾದಿ 39,48,161.00 
ಚಿತ್ರಕಥಾ ಸಾರಾಂಶ / ಆಹ್ಮಾನಪತಿಕೆ / ಫಿಲಂ ಶೆಡ್ಯೂಲ್‌ / ಡೈಲಿ 9,72,014:00 
ಬುಲೆಟಿನ್‌ ಇತ್ಯಾದಿಗಳ ಮುದ್ರಣ 
ಪ್ರಚಾರ (ಬ್ರಾಂಡಿಂಗ್‌) 46,70,054.00 
ಚಿತ್ರ ಮಂದಿರದ ಬಾಡಿಗೆ 58,53,658.00 
ಮಾಧ್ಯಮ ನಿರ್ವಹಣೆ 1,94,275.00 
ವಿನ್ಯಾಸ ಮತ್ತು ಸಲಹೆಗಾರರ ಸಂಭಾವನೆ 7,66,940.00 
ವೆಬ್‌ಸೈಟ್‌ ನಿರ್ಮಾಣ 1 ನಿರ್ವಹಣೆ 3,00,000.00 
ಚಿತ್ರೋತ್ಸವದ ಅವಿರೀಕ್ಷಿತ ವೆಚ್ಚಗಳು 7,77,108.00 
ಪ್ರದರ್ಶನ ಚಿತ್ರಗಳ ನಿರ್ಮಾಪಕರಿಗೆ ಸಂಭಾವನೆ 1,92,751.00 


ಒಟ್ಟು ವೆಚ್ಚ 


6,65,38,000.00 


2018-19ರ ಸಾಲಿನಲ್ಲಿ 11ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನ ಚಿತ್ರೋತ್ಸವಳೆ ಮಾಡಲಾದ 
ಒಟ್ಟು ವೆಚ್ಚಗಳು ಮತ್ತು ಆಡಳಿತಾತ್ಮಕ ವೆಚ್ಚಗಳ ಸಂಪೂರ್ಣ ವಿವರಗಳು 


ಕಾರ್ಯಕ್ರಮದ ವಿವರ 


ಖರ್ಚು (ರೂ.ಗಳಲ್ಲಿ) 


11ನೇ ಚಿತ್ರೋತ್ಸವ ಸಿಬ್ಬಂದಿ! ಸಂಘಕರು/ಸ್ಪ್ವಯಂಸೇವಕರ 


ಸಂಭಾವನೆ. 41,67,684.00 
ವಿನ್ಯಾಸ ಮತ್ತು ಸಲಹೆಗಾರರ ಸಂಭಾವನೆ 9,66,940.00 
ಪ್ರಚಾರ (ಬ್ರಾಂಡಿಂಗ್‌) 18,00,345.00 
ಚಿತ್ರಕಥಾ ಸಾರಾಂಶ / ಆಹ್ಮಾನಪತಿಕೆ / ಫಿಲಂ ಶೆಡ್ಯೂಲ್‌/ ಡೈಲಿ 67,55,376.00 
ಬುಲೆಟಿನ್‌ ಇತ್ಯಾದಿಗಳ ಮುದ್ರಣ, ಚಿತ್ರೋತ್ಸವ ಲೆಟರ್‌ ಹೆಡ್‌, 
ಮೀಡಿಯಾಕಿಟ್‌, ಲಾಂಛನ, ಮೊಮೆಂಟೊ, ಡೆಲಿಗೇಟ್‌ 
ಬ್ಯಾಡ್ಸ್‌,ಪಾಸ್‌, ರಿಜಿಸ್ಟೇಶನ್‌ ಫಾರಂ, ಕಾರುಪಾಸ್‌, ಪೈಲ್‌, 
ಇತ್ಯಾದಿ. 
ಚಿತ್ರೋತ್ಸವದ ಕಛೇರಿ ನಿರ್ಮಾಣ, ಪಿಠೋಪಕರಣ, ಲೇಖನ 13,13,907.00 
ಸಾಮಗಿ ಮತ್ತು ಸ್ವಜ್ಜತಾ ಸಾಮಾಗಿ ಖರೀದಿ 
ವಾಹನ ಬಾಡಿಗೆ 21,45,403.00 
ಉದ್ದ್ಯಾಟನಾ ಹಾಗೂ ಸಮಾರೋಪ ಸಮಾರಂಭ 16,60,000.00 
ವೆಬ್‌ಸೈಟ್‌ ನಿರ್ಮಾಣ / ನಿರ್ವಹಣೆ 3,00,000.00 
ಮಾಧ್ಯಮ ನಿರ್ವಹಣೆ 1,94,275.00 
ವಿದೇಶಿ ಚಿತ್ರಗಳ ಸಾಗಾಣಿಕೆ - ಕಸ್ಟಂ ಸುಂಕ 8,42,501.00 
ರಾಯಲ್ವಿ ಫೀ 47,51,000.00 
ಖ್ರಿಟ್‌ ಹ್ಯಾಂಡ್ಲಿಂಗ್‌ ಚಾರ್ಜಸ್‌ 6,10,337.00 
ಪಿಂ ಸಲೆಕನ್‌ ಪ್ಯಾನಲ್‌ / ಆಡಿಯೋ ವಿಷ್ಯಯಲ್ಸ್‌, 
| ಕನ್ಕರ್‌ಟರ್‌, ತಾಂತ್ರಿಕ ಉಪಕರಣಗಳ ಬಾಡಿಗೆ ಇತ್ಯಾದಿ 29,40,141.00 
ವಿಮಾನ ಪ್ರಯಾಣ ವೆಚ್ಚ 28,53,060.00 
ವಸತಿ (ಹೋಟೆಲ್‌ ವಾಸ್ತವ್ಯ)! ಅತಿಥ್ಯ ವೆಚ್ಚ 41.10,235.00 
| ಸಿಗ್ನೇಚರ್‌ ಫಿಲಂ 4,97,000.00 
ಚಿತ್ರೋತ್ಸವ ಚಿತ್ರಗಳ ಬಹುಮಾನ 26,00,298.00 
ಚಿತ್ರ ಮಂದಿರದ ಬಾಡಿಗೆ 76,78,398.00 


ಒಟ್ಟು ವೆಚ್ಚ 


4,6187,00೦.೦೦ 


2019-20ರ ಸಾಲಿನಲ್ಲಿ 12ನೇ ಬೆಂಗಳೂರು ಅಲತಾರಾಷ್ಟ್ರಿೀಯ ಚಲನಚಿತ್ರೋತೃವಕೆ, ಮಾಡಲಾದ 
ಒಟ್ಟು ವೆಚ್ಚಗಳು ಮತ್ತು ಆಡಳಿತಾತ್ಮಕ ವೆಚ್ಚಗಳ ಸಂಪೂರ್ಣ ವಿವರಗಳು 


ಕಾರ್ಯಕ್ರಮದ ವಿವರ ಖರ್ಚು (ರೂ.ಗಳಲ್ಲಿ) 

ಸರ್ಕಾರದ ಕಾರ್ಯದರ್ಶಿಗಳನ್ನೊಳಗೊಂಡ ನಿಯೋಗ 72ನೇ 
ಕಾನ್ಸ್‌ ಚಲನಚಿತ್ರೋತ್ಸವಕ್ಕೆ ಹೋಗಿ ಬಂದ ವೆಚ್ಚ 

18,52,598.00 
12ನೇ ಚಿತ್ರೋತ್ಸವ ಚಿತ್ರೋತ್ಸವ ಸಿಬ್ಬಂದಿ/ ಸಂಘಟಕರು 
ಸಂಭಾವನೆ ಪಾವತಿ 

31,02,499.00 
ಚಿತ್ರೋತೃವದ ಸ್ವಯಂ ಸೇವಕರ ಸಂಭಾವನೆ ಪಾವತಿ 11,37,850.00 
ಚಿತ್ರೋತ್ಸವ ಆಹ್ಮಾನ ಪತಿಕೆ, ಮೊಮೆಂಟೊ, ಟೀ ಶರ್ಟ್‌, 
ಚಿತ್ರಕಥೆ ಸಾರಾಂಶ ಪುಸ್ತಕ ಮುದ್ರಣ ಇತ್ಯಾದಿ 26,14,971.00 
ವಾಹನ ಬಾಡಿಗೆ 22,57,626.00 
ಸಿಗ್ನೇಚರ್‌ ಫಿಲಂ 8,79,000.00 
ಚಿತ್ರೋತ್ಸವದ ಸಂಘಟಕರು, ಗಣ್ಯರು ಹಾಗೂ ಅತಿಥಿಗಳ i 
ಆತಿಥ್ಯ / ಉಟೋಪಚಾರದ ವೆಚ್ಚ 

3210,410.00 
ಡೆಲಿಗೇಟ್‌ ಬ್ಯಾಗ್‌ ಸಿದ್ಧಪಡಿಸಿ ನೀಡಲು 

6,05,640.00 
ವಸತಿ ( ಹೋಟೆಲ್‌ ವಾಸ್ತವ್ಯ) ಮತ್ತು ಔತಣಕೂಟ 
ಏರ್ಪಡಿಸಲು 34,19,555.00 
ವಿದೇಶಿ ಚಿತ್ರಗಳ ಫಿಲ೦ಗಳಿಗೆ ರಾಯಲ್ಲಿ ನೀಡಲು 503900000 
ಪ್ರಿಟ್‌ ಹ್ಯಾಂಡ್ಲಿಂಗ್‌ ಚಾರ್ಜಸ್‌ / ವಿದೇಶಿ ಚಿತ್ರಗಳ ಸಾಗಾಣಿಕೆ - 
ಕಸ್ಪಂ ಸುಂಕ ಪಾವತಿ 7,76,945.00 
ಪತ್ರಿಕಾಗೋಷ್ಠಿಗಳ ಆಯೋಜನೆ ಮತ್ತು ಮಾಧ್ಯಮ ನಿರ್ವಹಣೆ 

1,80,000.00 
ಚಿತ್ರೋತ್ಸವದ ಕಚೇರಿ ನಿರ್ಮಾಣ, ಪೀಠೋಪಕರಣ, 
ಪ್ರೆಸ್‌ಕಿಟ್‌, ಲೇಖನ ಸಾಮಾಗ್ರಿ ಇತ್ಯಾದಿ 

2231,288.00 
ವಿಡಿಯೋ ಹಾಗೂ ಛಾಯಾ ಚಿತ್ರೀಕರಣ 

3,30,000.00 
ದೇಶ-ವಿದೇಶಗಳಿಂದ ಆಗಮಿಸಿದ ಗಣ್ಯರ ವಿಮಾನ ಟಿಕೆಟ್‌ 
ಬುಕ್ಕಿಂಗ್‌ ವೆಚ್ಚ 

47,88,761.00 
ಫಿಲ್ಲಂ ಸಲೆಕ್ಷನ್‌ ಪ್ಯಾನಲ್‌ನ ವೆಚ್ಚ 

11,32,790.00 


ಕಾರ್ಯಕ್ರಮದ ವಿವರ 


ಖರ್ಚು (ರೂ.ಗಳಲ್ಲಿ ) 


ಚಿತ್ರೋತ್ಸವದ ಪ್ರಚಾರ ( ಬ್ರಾಂಡಿಂಗ್‌) 


25,34,116.00 
ಚಿತ್ರ ಮಂದಿರ ಬಾಡಿಗೆ ಪಾವತಿ ವೆಚ್ಚ 82,80,020.00 
ಇಂಟಿರ್ದೆಟ್‌ ಮತ್ತು ವೆಬ್‌ ಸೈಟ್‌ ನಿರ್ವಹಣೆ 520,845.00 


ಉದ್ದಾಟನೆ ಮತ್ತು ಸಮಾರೋಪ ಸಮಾರಂಭವನ್ನು 
ಮೆ/ ಎಂ.ಸಿ ೩ಎ ಸಂಸ್ಥೆಯ ಮೂಲಕ ಅನುಷ್ಠಾನಗೊಳಿಸಲು 


2,45,24,120.00 


ಉದ್ದಾಟನೆ ಮತ್ತು ಸಮಾರೋಪ ಸಮಾರಂಭದ ಸಭಾಂಗಣದ 


ಬಾಡಿಗೆ, ಇನ್ನಿತರ ಅನಿರೀಕ್ಷಿತ ಖರ್ಚುಗಳು 11,30,351.00 
ಜ್ಯೂರಿಗಳ ಸಂಭಾವನೆ/ಸ್ಮರಣಿಕೆ ಮತ್ತು ಚಿತ್ರಗಳ ಬಹುಮಾನ 5250,615.00 
ಆನ್‌ ಲೈಣ್‌ ನೋಂದಣಿ (Book My Show) ಮೂಲಕ 14,25,000.00 
ತಾಂತ್ರಿಕ ಸಲಹೆಗಾರರಿಗೆ ಗೌರವ ಸಲಭಾವನೆ 7,41,000.00 


ಒಟ್ಟು ಖರ್ಚು 


7,79,65,000.00 


ಅಮುಬಂಧ -2 


2017-18ರ ಸಾಲಿನಲ್ಲಿ 10ನೇ ಬೆಂಗಳೂರು ಅಲತಾರಾಷ್ಟಿ£ಯ ಚಲನಚಿತ್ರೋತ್ಸವದ ಉದ್ವಾಟನಾ 
ಹಾಗೂ ಸಮಾರೋಪ ಸಮಾರಂಭಕ್ಕೆ ಮಾಡಲಾದ ಖರ್ಚುಗಳ ವಿವರಗಳು 


ಕಾರ್ಯಕ್ರಮದ ವಿವರ 


ಖರ್ಚು (ರೂ.ಗಳಲ್ಲಿ) 


10ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ 
ಉದ್ಭಾಟನಾ ಸಮಾರಂಭ ವೇದಿಕೆ ನಿರ್ಮಾಣ, ಆಸನ ವ್ಯವಸ್ಥೆ 


Ml [2 
ಸೌಂಡ್‌, ಲೈಟ್ಸ್‌ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನಿತರ 
ಕಾರ್ಯಗಳಿಗೆ 


2,06,94,000-00 


10ನೇ ಬೆಂಗಳೂರು ಅಂತಾರಾಷ್ಟೀಯ. ಚಲನಚಿತ್ರೋತ್ಸವದ 
ಸಮಾರೋಪ ಸಮಾರಂಭ ಷೇದಿಕೆ ನಿರ್ಮಾಣ, ಆಸನ ವ್ಯವಸ್ಥೆ 


ಇನ್ನಿತರ ಕಾರ್ಯಗಳಿಗೆ 


18,00,000-00 


ಒಟ್ಟು 


2,24,94,000.00 


2018-19ರ ಸಾಲಿನಲ್ಲಿ 11ನೇ ಬೆಂಗಳೂರು ಅಂತಾರಾಷ್ಟ್ರಿೀಯ ಚಲನಚಿತ್ರೋತ್ಸವದ ಉದ್ವಾಟನಾ 
ಹಾಗೂ ಸಮಾರೋಪ ಸಮಾರಂಭಕೆ ಮಾಡಲಾದ ಖರ್ಚುಗಳ ವಿವರಗಳು 


ಕಾರ್ಯಕ್ರಮದ ವಿವರ 


ಖರ್ಚು (ರೂ.ಗಳಲ್ಲಿ) 


11ನೇ ಬೆಂಗಳೂರು ಅಂತಾರಾಷ್ಟೀಯ ಚಲನಚಿತ್ರೋತ್ಸವದ 
ಉದ್ರಾಟನಾ ಸಮಾರಂಭ ವೇದಿಕೆ ನಿರ್ಮಾಣ, ಆಸನ ವ್ಯವಸ್ಥೆ 


ಸೌಂಡ್‌, ಲೈಟ್ಸ್‌ ಸಾಂಸ್ಕೃಶಿಕ ಕಾರ್ಯಕ್ರಮ ಇನ್ನಿತರ 
K w 3 Ee 


ಕಾರ್ಯಗಳಿಗೆ 8,30,000-00 

11ನೇ ಬೆಂಗಳೂರು ಅಂತಾರಾಷ್ಟಿೀಯ ಚಲನಚಿತ್ರೋತ್ಸವದ 

ಸಮಾರೋಪ ಸಮಾರಂಭ ವೇದಿಕೆ ನಿರ್ಮಾಣ, ಆಸನ ವ್ಯವಸ್ಥೆ 

ಇನ್ನಿತರ ಕಾರ್ಯಗಳಿಗೆ 8.30,000-00 
16,60,000-00 


ಒಟ್ಟು 


2019-20ರ ಸಾಲಿಸಲ್ಲಿ 12ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಉದ್ವಾಟಿನಾ 
ಹಾಗೂ ಸಮಾರೋಪ ಸಮಾರಂಭಕೆ ಮಾಡಲಾದ ಖರ್ಚುಗಳ ವಿವರಗಳು 


ಕಾರ್ಯಕ್ರಮದ ವಿವರ 


ಖರ್ಚು (ರೂ.ಗಳಲ್ಲಿ) 


12ನೇ ಬೆಂಗಳೂರು ಅಂತಾರಾಷ್ಟೀಯ ಚಲನಚಿತ್ರೋತ್ಸವದ 
ಉದ್ರಾಟನಾ ಸಮಾರಂಭ ವೇದಿಕೆ ನಿರ್ಮಾಣ, ಆಸನ ವ್ಯವಸ್ಥೆ 


ಇನ್ನಿತರ ಕಾರ್ಯಗಳಿಗೆ 1,74,39,934-00 

12ನೇ ಬೆಂಗಳೂರು ಅಂತಾರಾಷ್ಟೀಯ ಚಲನಚಿತ್ರೋತ್ಸವದ 

ಸಮಾರೋಪ ಸಮಾರಂಭ ವೇದಿಕೆ ನಿರ್ಮಾಣ, ಆಸನ ವ್ಯವಸ್ಥೆ - 
70,84,186-—00 


ಇನ್ನಿತರ ಕಾರ್ಯಗಳಿಗೆ 


ಒಟ್ಟು 


2,45,24,120.00 


